ಸಿಕ್‌ ಜನರ ನಾಯಕ ಗುರುಗೋವಿಂದಸಿಂಗ್‌ 
ತುಂಬಾ ಪ್ರಭಾನಶಾಲಿ. ಮೊಗಲರಿಗೆ ಅದ 
ರಲ್ಲೂ ಔರಂಗಜೇಬನಿಗೆ ಆತನ ಹೆಸರೆಂದರೆ 
ಹೆದರಿಕೆ, ಅವರಿಬ್ಬರಿಗೆ ಅಸಾರ ವೈರತ್ವ. ಕ 
ದ್ವೇಷ ಕ್ರಮೇಣ ಬೆಳೆಯ ತೊಡಗಿತು. ಸಾ 
ವಾದಾಗಲೆಲ್ಲಾ ಸಿಕ್ಕರೂ ಮೊಗಲರೂ 
ಹೋರಾಡುತ್ತಿದ್ದರು. ಔರಂಗಜೇಬನಿಗೆ 
ಕ್ರೋಧ ಕೆರಳಿತು. 

ಸಿಕ್ಕರು ತಲೆ ಎತ್ತದಂತೆ ತುಳಿದುಹಾಕಿ 
ಕೆಂದು ತನ್ನ ಸೇನಾಧಿಸತಿಗಳಿಗೆ ಆಜ್ಞೆ ಮಾಡಿದ. 

ಒಂದುಸಲ ಸಿಕ್ಕರೊಂದಿಗೆ ಕೀರ್ತಿಪುರ 
ವೆಂಬ ಸ್ಥಳದಲ್ಲಿ ಮೊಗಲರು :ಯುದ್ಧ ಮಾಡ 
ಬೇಕಾದ ಪ್ರಕಂಗ ಬಂತು. 

ಯುದ್ಧಕ್ಕೆ ಪೂರ್ವ ಗುರುವಿನ ಬಳಿಗೆ ಮೊಗ 
ಲರು ರಾಯಭಾರ ಕಳುಹಿಸಿದರು. 


ಸಜೀವಸ 


"ನೀವುಯಾ ರನ್ನು ಎದುರಿಸುತ್ತೀರೆಂದು 
ಮುಂದೆ ನಿಮಗೆ ಅನುಭವವಾಗುತ್ತದೆ. 
ಇದೇನು ಸಣ್ಣ ಪುಟ್ಟಿ ಸಾಮಂತರನ್ನು ಬೆದರಿ 
ಸಿದ ಹಾಗೆಂದು ಭಾವಿಸಬೇಡಿ. ಕುರಿಹೋಗಿ 
ಬೆಟ್ಟಕ್ಕೆ ಡಿಕ್ಕಿ ಹೊಡೆನಂತೆ ಆದೀತು ನಿಮ್ಮ 
ಗತಿ. ಈಗಲಾದರೂ ಜಗತ್ತಿನಲ್ಲಿ ನಿಜೇಯ 
ನಾಗಿರುವ ನಮ್ಮ ಪ್ರಭುನಿನ ಬಳಿಗೆ ಬಂದು 
ಕ್ಷಮಾಪಣೆ ಕೇಳಿ ಇಸ್ಲಾಂ ಮತ ಸೇರಿಕೊಳ್ಳಿ? 
ಎಂದು ಹೇಳಿದರು. 

ರಾಯಭಾರಿ ಈ ಮಾತುಗಳನ್ನು ಹೇಳು 
ತ್ರಿದ್ದಾಗ ಗುರುಗೋವಿಂದರ ಮಗ ಅಜೀತ್‌ 
ಅಲ್ಲಿದ್ದ. 

"ಇನ್ನುಮೇಲೆ ಹೀಗೆ ಮನ ನೋಯಿಸುವ 
ಮತ್ತೊಂದು ಮಾತನ್ನು ನುಡಿದೆಯೆಂದಕೆ ನಿನ್ನ 
ಗತಿ ಏನಾಗುವುದೋ, ನೋಡಿಕೊ' ಎಂದು 


ಸುಮಿತ್ರಾನಂದ, ಬೊಂಬಾಯಿ 


( 


2 


೪೫೪ ೪೫೪೪5೪533೪೬ 
ಕತ್ತಿಯನ್ನು ಒರೆಯಿಂದ ತೆಗೆದು ರಾಯಭಾ 
ರಿಯ ಕಡೆ ರುುಳಪಿಸಿದ. 

ರಾಯಭಾರಿ ಬೇರೇನೂ ಮಾತನಾಡಲಾ ' 
ರದೆ ಖಿನ್ನನಾಗಿ ಹಿಂತಿರುಗಿದ. ರಾಯಭಾರಿ 
ಆಜಿತನಾಡಿದ ಮಾತುಗಳನ್ನು ತನ್ನ ಸೇನಾಧಿ 
ಪತಿಗೆ ಅರುಹಿದ. 

ಇದನ್ನುಕೇಳಿ ನೊಗಲರು ಉರಿದುಬಿದ್ದರು. 
ಇದುವರಿಗೆ ಕೆರಳಿದ್ದ ಸೆಣಸಾಟಕ್ಕೆ ಈ ಪ್ರಸಂಗ 
' ದಿಂದ ಬೆಂಕಿಯಲ್ಲಿ ತುಪ್ಪ ಸುರಿದಂತಾಯಿತು. 

ಈ ಉಭಯ ಪಕ್ಷಗಳಿಗೂ ಪ್ರಬಲವಾದ 
ವೈರತ್ವ ಮತ್ತಷ್ಟು ಬಲವಾಯಿತು. 

ಇನ್ನು ಸ್ವಲ್ಪಕಾಲಾನಂತರ ಆನಂದಪುರದ 
ಬಳಿ ಘೋರವಾದ ಯುದ್ಧ ನಡೆಯಿತು. 
ಮೊಗಲರ ಸೇನೆಯ ಹೊಡೆತ ಜೋರಾಯಿತು. 
ಶತ್ರುಗಳ ಪೆಟ್ಟನ್ನು ತಾಳಲಾರಜಿ ಹೋದರು 
ಸಿಕ್‌ವೀರರು,. ಮೊಗಲರು ಆ ಕೋಟೆಯನ್ನು 
ವಶಪಡಿಸಿಕೊಂಡರು. : 

ಆ ಸಮಯದಲ್ಲಿ ಗುರುಗೋನಿಂದರ 
ತಾಯಿ ಗುಜರಿ ತನ್ನ ಮೊಮ್ಮಕ್ಕಳಿಬ್ಬರನ್ನೂ 
ಹಿಂದೆಕಟ್ಟಿಕೊಂಡು ತಪ್ಪಿಸಿಕೊಂಡು ಸಿರ್‌ 
ಹಿಂದ್‌ ಎಂಬ ಪಕ್ಕದ ಪ್ರದೇಶವನ್ನು ಸೇರಿ 
ದಳು, 

ಆಕೆ ಅಲ್ಲಿಗೆ ತಲುಪಿರಬಹುದು; ಶತ್ರುಗಳು 
ಮಾತ್ರ ಅನರಜೆನ್ನಟ್ಟುವುದನ್ನು ಬಿಡಲಿಲ್ಲ. 
ಮೊಗಲರು ಗುಜರಿ ನುತ್ತು ಆಕೆಯ ಮೊಮ್ಮ 
ಕೃಳನ್ನು ಹುಡುಕಿಸಿ ಸೆರೆಹಿಡಿದು ಆ ಸರಗ 


ರಗ ಗರ್ಗ ಗು ಟು ಗರಜ 


47 


ಇಕ್ಕೆ ಅಧಿಪತಿಯಾದ ವಜೀರ್‌ ರ್ಪಾ ಎದುರಿ 
ನಲ್ಲಿ ನಿಲ್ಲಿಸಿದರು. 

ಒಂದು ದಿವಸ ವಜೀರ್‌ಖಾನನು ಆ 
ಒ.ಲಕರೊಂದಿಗೆ ಮಾತನಾಡುವಾಗ " ಎಲ್ಫೆ 
ಹುಡ.ಗರಿರಾ, ನಿಮ್ಮನ್ನು ಬಿಟ್ಟು ಬಿಡುತ್ತೆ ನೆಂದು 
ಕೊಳ್ಳಿ. ಆಗ ನೀವೇನು ಮಾಡುತ್ತೀರಿ” ಎಂದು 
ತಮಾಸೆಯಾಗಿ ಕೇಳಿದ. 

ಅದಕ್ಕೆ ಆ ಬಾಲಕರು “ಸೈನ್ಯ ಜಮಾವಣೆ 
ಮಾಡುತ್ತೇವೆ. ನಿನ್ನನ್ನು ಕೊಂದುಹಾಕು 
ತ್ತೇನೆ” ಎಂದು ತಡೆಬಡಿಸದೆ ಸಮಾಧಾನ 
ಹೇಳಿದರು. ಆ ಮಾತನ್ನು ಅನ್ಲಿಗೇ ಮುಗಿಸ , 
ಲಿಲ್ಲ ವಜೀರ್‌. 

“ಮತ್ತೆ ನೀವು ಯುದ್ಧದಲ್ಲಿ ಸೋತರೇ?* 
ಎಂದು ಮರುಪ್ರಶ್ನೆ ಹಾಕಿದ. 


ಚಂದಮಾಮ 


“ ನಿನ್ನನ್ನು ಕೊಲ್ಲುವತನಕ ನಿದ್ದೆ ಮಾಡೆವು. 
ಹೋರಾಡುತ್ತಲೇ ಇರು ತ್ತೇನೆ" ಎಂದು 


ಪ್ರತ್ಯುತ್ತರ ಹೇಳಿದರು ತುಸವಾದರೂ ಹಿಂದು 


ಮುಂದೆ ನೋಡದೆ. 


ಹುಡುಗರ ಪೌರುಷ ಮತ್ತು ಛಲಗಳಿಗೆ 
ವಜೀರ್‌ ಬೆಕ್ಕಸಜಿರಗಾದ. 

ಈ ವರ್ತಮಾನ ತಿಳಿದ ಕೂಡಲೇ ಮತ 
ಗುರುವಾದ ಉಲೇಮಾ ಹಾಜರಾದ. 

ಬಂದನನೇ ವಿಚಾರಣೆ ಮಾಡಿ ಹುಡುಗ 
ರಿಬ್ಬರಿಗೂ ಮರಣಶಿಕ್ಷೆ ವಿಧಿಸಿದ. ಇಸ್ಲಾಂ 
' ಮತಕ್ಕೆ ಸೇರಿದರೆ ಕ್ಷಮಿಸುವುದಾಗಿ ತಿಳಿಸಿದ. 

ಉಲೇಮಾನ ತೀರ್ಮಾನವನ್ನು ಹುಡು 
ಗರಿಗೆ ತಿಳಿಸಿ 


ಸರ್ಗ ಗೆ ರ್ಗ ಗ EEN EES ೬ 


“ ಏನು ಇಸ್ಲಾಂ ಮತಕ್ಕೆ ಸೇರುತ್ತೀರಾ 
ಇಲ್ಲ, ಪ್ರಾಣಗಳನ್ನು ಕಳೆದುಕೊಳ್ಳುತ್ತೀರಾ 
ಹೇಳಿ” ಎಂದು ಕೆಳಿದರು. 

ವೀರ ಸಿಂಹಗಳಂತೆ ಆ ಬಾಲಕರಿಬ್ಬರೂ 
ಏಕಕಂಠದಿಂದ “ಪಾಣಗಳನ್ನು ಸೀಗುತ್ತೇವೆ” 
ಎಂದು ತಮ್ಮ ವಜ್ರಸಂಕಲ್ಪವನ್ನು ತಿಳಿಸಿದರು. 
ಅದನ್ನು ಕೇಳಿ ಎಲ್ಲರೂ ಆಶ್ಚರ್ಯ ಚಕಿತ 
ರಾದರು. 

ಉಲೇಮಾನ ಆಜ್ಞೆಯ ಪ್ರಕಾರಆ 
ಬಾಲಕರನ್ನು ಭಾರಿ ಗೋಡೆ ಯೊಳಗೆ 
ನಿಲ್ಲಿಸಿ ಸಮಾಧಿ ಬಾಡಲು ಸಿದ್ಧ ರಾದರು. 

ಒಂದೊಂದು. ವರಸೆ ಗೋಡೆ ಕಟ್ಟುವಾ 
ಗಲೂ "ಈಗಲಾದರೂ ಇಸ್ಲಾಂಮತಕ್ಕೆ ಸೇರು 
ವಿರಾ? ಎಂದು ಆ ಕೆಲಸಗಾರರು ಕೇಳುತ್ತಲೇ 
ಇದ್ದರು. 

ಆ ಬಾಲಕರು ಒಪ್ಪಲಿಲ್ಲ. 

ಕಟ್ಟಿ ಕಡೆಯ ಇಟ್ಟಿಗೆ ವರಸೆಯನ್ನು 
ಜೋಡಿಸುವಾಗಲೂ ಕೊನೆಯಬಾರಿ ಕೆಲಸ 
ಗಾರರು ವಿಚಾರಿಸಿದರು. ಅವರ ನಿರ್ಧಾರ 
ಚಲಿಸಲಿಲ್ಲ. 

ಮೊಗಲರು ಆ ಹುಡುಗರನ್ನು ಸಜೀವ 
ವಾಗಿ ಸಮಾಧಿ ಮಾಡಿದರು. ಈ ರೀತಿ 
ಬಾಲಕರಿಬ್ಬಣೂ ಆತ್ಮಾರ್ಪಣೆಮಾಡಿ ತಮ್ಮ 
ವಂಶದ ಮರ್ಯಾದೆ, ಸಿಕ್‌ಮತಸ್ಥ ರ ಗೌರವ 
ಗಳನ್ನು ಉಳಿಸಿ ಹುತಾತ್ಮರಾದರು. 


ಕ ಷಾ ಚಂದಮಾಮ WARS 
48 ಸ್ರ 


